ಕರ್ನಾಟಿಕ ನಾ ಪರಿಷತ್ತು 


ಈ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ. : 1082 
ವಿಧಾನ ಪರಿಷತ್ತು ಸದಸ್ಯರ ಹೆಸರು' :. ಶ್ರೀ ಷಸೀರ್‌ ಅಹ್ಮದ್‌ (ವಿಧಾನ ಸಭೆಯಿಂದ 
ಎ: - ಚುನಾಯಿತರಾದವರು) ಹ 
y ಫಿ ತ್ರರಿಸಬೇಕಾದ ದಿನಾಂಕ” 4 29.09.2020. 
ಉತ್ತರಿಸುವ ಸಚಿವರು . ಸಕ ಆಹಾರ, ನಾಗರಿಕ ಸರಬರಾಜು ಮತ್ತು rp 
k i `'ವ್ಯಪಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ, 
ಇಲಾಖಾ ಸಚಿವರು. 
ಸ BE ವತ [CRS SEITE 


`ಅ) |ಲಾಕ್‌ಡೌನ್‌ ಸಮಯದಲ್ಲಿ |! ಲಾಕ್‌ಡೌನ್‌ ಸಂದರ್ಭದಲ್ಲಿ, ಸರ್ಕಾರವು ತೈಲ 
ಗ್ಯಾಸ್‌ -: ಕಂಪನಿಗಳಿಗೆ ಯಾವ | ಕಂಪನಿಗಳೊಂದಿಗೆ ಸಮನ್ವಯ ಸಾಧಿಸಿ ಅನಿಲ ಸಿಲಿಂಡರ್‌/ 


ರೀತಿಯ ಸೌಕರ್ಯ | ಇಂಧನ ಸಾಗಿಸುವ ಟ್ರಕ್‌ಗಳು/ ಬೃಹತ್‌ ಟ್ಯಾಂಕರ್‌ಗಳ ಸುಗಮ 
ಒದಗಿಸಲಾಗಿತ್ತು; ಸಂಚಾರಕ್ಕಾಗಿ ರಸ್ತೆ ಪಾಸ್‌ಗಳನ್ನು ಒದಗಿಸಲಾಗಿದ್ದು, ಗ್ರಾಹಕರಿಗೆ 


ತೊಂದರೆಯಾಗದಂತೆ ಕಾರ್ಯನಿರ್ವಹಿಸಲಾಗಿದೆ. 


ಗ್ರಾಹಕರ ಮನೆಗಳಿಗೆ ಸಿಲಿಂಡರ್‌ ತಲುಪಿಸುವ ಡೆಲಿವರಿ 
' ಸಿಬ್ಬಂದಿ/ ಶೋರೂಂ ಸಿಬ್ಬಂದಿ ಹಾಗೂ ಪೆಟ್ರೊಲ್‌ ಬಂಕ್‌ 
ಸಿಬ್ಬಂದಿಗಳಿಗೆ ಪಾಸ್‌ಗಳನ್ನು ನೀಡಲಾಗಿತ್ತು. 


ಲಾಕ್‌ಡೌನ್‌ ಅವಧಿಯಲ್ಲಿ ಪೆಟ್ರೊಲ್‌ ಬಂಕ್‌ ಎಲ್‌.ಪಿ.ಜಿ 
ಗ್ಯಾಸ್‌ ಏಜೆನ್ಸಿಗಳನ್ನು ತೆರೆದು ಎಲ್‌.ಪಿ.ಜಿ. ಸಿಲಿಂಡರ್‌ಗಳನ್ನು 
ವಿತರಿಸಲು ಅನುಮತಿ ನೀಡಲಾಗಿತ್ತು. 


ಪೆಟ್ರೋಲ್‌ ಬಂಕ್‌/ಎಲ್‌.ಪಿ.ಜಿ. ವಿತರಣೆಯು '`'ಕಡ್ಡಾಯ 
ಸೇವೆಯಾದ್ದರಿಂದ ಲಾಕ್‌ಡೌನ್‌ ನಿಯಮದಿಂದ ವಿನಾಯಿತಿ 
ನೀಡಿ ಸರ್ಕಾರವು ಆದೇಶಿಸಿರುತ್ತದೆ. 


ಆ) ಕಡ್ಡಾಯ ಸೇವೆಯಾದ ಕಾರಣ ಹೌದು. 
ಅವರ ಸೇವೆಯನ್ನು ಸರ್ಕಾರ 
ಗುರುತಿಸಿದೆಯೇ; 


ಇ) |ಲಾಕ್‌ಡೌನ್‌ ಸಮಯದಲ್ಲಿ ಲಾಕ್‌ ಡೌನ್‌ ಸಮಯದಲ್ಲಿ ತೈಲ ಕಂಪನಿಗಳು ಎಲ್ಲಾ 
ಗ್ಯಾಸ್‌ ಕಂಪನಿಯ ಕಾರ್ಮಿಕರು | ಪೆಟ್ರೋಲ್‌ ಬಂಕ್‌! ಅನಿಲ ಸಿಲಿಂಡರ್‌ ವಿತರಣಾ (ಡೆಲಿವರಿ) 
ಮತ್ತು ವಾಹನ ಚಾಲಕರು | ಸಿಬಂದಿಗಳಿಗೆ ಫೇಸ್‌ ಮಾಸ್ಕ್‌/ಫೇಸ್‌ ಶೀಲ್ಡ್‌, ಸ್ಯಾನಿಟೈಸರ್‌, ಊಟ 
"| ತಮ್ಮ ಜೀವನದ ಹಂಗು | ಮತ್ತು ವಸತಿ ವ್ಯವಸ್ನೆಯನ್ನು ಕಲ್ಪಿಸಿರುತ್ತವೆ ಹಾಗೂ ಅನಿಲ 
ತೊರೆದು ಕಾರ್ಯ | ಸ್ಥಾವರಗಳನ್ನು ಪೂರ್ಣವಾಗಿ ಸ್ಯಾನಿಟೈಸ್‌ ಮಾಡಿಸಿ ಮತ್ತು 
ನಿರ್ವಹಿಸುತ್ತಿದ್ದು, ಅವರಿಗೆ | ಅನಿಲ ಸ್ಥಾವರದ ಪ್ರವೇಶ ದಾರದಲ್ಲಿ ಸಿಲಿಂಡರ್‌ ಟ್ರಿಕ್‌ಗಳ 
ಸರ್ಕಾರದಿಂದ ಸೌಲಭ್ಯಗಳನ್ನು | ಸಂಪೂರ್ಣ ಸ್ಯಾನಿಟೈಸ್‌ ಮಾಡುವ ವ್ಯವಸ್ಥೆ ಮಾಡಲಾಗಿರುತ್ತದೆ. 
ನೀಡಲಾಗಿದೆಯೇ; 


ಈ) |ಗ್ಯಾಸ್‌ ಕಂಪನಿಯಲ್ಲಿ | ಈ ಬಗ್ಗೆ ತೈಲ ನಿಗಮಗಳ ಹಂತದಲ್ಲಿ ಕ್ರಮವಹಿಸಲಾಗಿರುತ್ತದೆ. 
ಕಾರ್ಯನಿರ್ವಹಿಸುತ್ತಿರುವ ಕರೋನಾ. ವೈರಾಣು ಸೋಂಕಿನಿಂದ... ತೈಲ ಕಂಪನಿಯ 
'ಮಾಲೀಕರಿಗಾಗಲಿ ಮತ್ತು | ಸಿಬ್ಬಂದಿಗಳು ಅಕಸ್ಮಾತ್‌ ಮೃತ ಪಟ್ಟಲ್ಲಿ ರೂ.500 ಲಕ್ಷ 
ಕಾರ್ಮಿಕರಿಗಾಗಲಿ ವಿಮೆ | ಹಣವನ್ನು ವಾರಸುದಾರರಿಗೆ ಪಾವತಿಸಲು ತೈಲ ಕಂಪನಿಗಳ 
ಮಾಡಿಸಲಾಗಿದೆಯೇ; ವತಿಯಿಂದ ಕ್ರಮ ಕೈಗೊಳ್ಳಲಾಗಿರುತ್ತದೆ. 


ಉ) | ಗ್ಯಾಸ್‌ ಕಂಪನಿಯವರಿಗೆ ಆಗುವ | ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 
ತೊಂದರೆಗಳನ್ನು ಯಾವ | ಇಲಾಖೆಯು ತೈಲ ಕಂಪನಿಗಳೊಂದಿಗೆ ಸಮನ್ಸಯ ಸಾಧಿಸಿ ಅಗತ್ಯ |- 
ಕಾಲಮಿತಿಯೊಳಗೆ ಬಗೆಹರಿಸಿ, | ಸೌಲಭ್ಯಗಳನ್ನು ಒದಗಿಸಲು ಕ್ರಮವಹಿಸಿರುತ್ತವೆ. 


ಸೂಕ್ತ ಸೌಲಭ್ಯಗಳನ್ನು 
ಒದಗಿಸಲಾಗುವುದು? 
ನಾಸ ಖಎಧಾಪಿಪಿಪನು ಆಫೀಸ್‌) . ಸ 
 ಣೆ.ಗೋಪಾಲಯ್ಯ) 
"ಆಹಾರ, ನಾಗರಿಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ತ್ಯ ಇಲಾಖಾ ಸಚಿವರು 


